ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 
ಸಂಪುಟ ೧೫೨ | ಬೆಂಗಳೂರು, ಗುರುವಾರ, ಅಕ್ಟೋಬರ್ ೨೬ , ೨೦೧೭ ( ಕಾರ್ತಿಕ ೪ , ಶಕ ವರ್ಷ ೧೯೩೯ ) ಸಂಚಿಕೆ ೪೨ 
Volume 152 Bengaluru , Thursday, October 26 , 2017 (Karthika 4 , Shaka Varsha 1939 ) Issue 42 


ಭಾಗ ೫ 
ಸರ್ಕಾರದ ಮತ್ತು ಖಾಸಗಿ ಜಾಹೀರಾತುಗಳು , ಲೋಕಸೇವಾ ಆಯೋಗದ 

ಜಾಹೀರಾತುಗಳು, ನೇಮಕಾತಿ ಸಮಿತಿಗಳ ಜಾಹೀರಾತುಗಳು 


KARNATAKA STATE BOARD OF AUQAF 
[Constituted by the Govt. of Karnataka under the Waqf Act, 1995 (Central Act-43 of 95 ) ] 

Darul Auqaf, # 6 , Cunningham Road , Bengaluru -52 


CORRIGENDUM 


Sub : Correction of entries in Gazette Notification in respect of Sl. No.456 , of 

Kodamballi Village , Channapatna Taluk , Ramanagaram District. 
Ref : Letter No. DWAC /CMC /129/RMGM /12 - 13 /108 dated 15 -07-2016 received from 

Waqf Officer, DistrictWaqf Advisory Committee, Ramanagaram District. 
PREAMBLE : 

The Waqf Officer, District Waqf Advisory Committee, Ramanagaram reported that correction of entries of Gazette Notification 
dated 29-09-1965 at Sl.No. 456, in respect of Sy.No. 15 , Kodamballi Village, Channapatna Taluk, Ramanagaram District in respect of 
extent of property. 

Accordingly a Public Notice vide No. KBW /MSC /07 /RMGM / 2016 - 17 , dated : 09-02 - 2017 was issued calling for 
objections/suggestions for the said notice. Subsequently the District Waqf Officer, Ramanagaram vide letter dated : 04 -03- 2017 reported 
that no objections/suggestions were received for the said notice in the stipulated time. 

The matter was placed before the Administrator and he has accorded approval for the correction of entries in respect of 
Sy. No .15 , Kodamballi Village , Channapatna Taluk, Ramanagaram District. 
Hence this Corrigendum . 

ORDER NO. KBW /MSC /07/RMGM /2016 -17, DATED : 17 -04 -2017 . 


Existing Entries 


Entries to be corrected 


SI.No. in the 
Gazette 


Property registered vide Gazette Notification 


456 . 


Sy. No.15, 3A -10G, Kodamballi Village, 
Channapatna Taluk , Ramanagaram District. 


Sy . No. 15 , 3A-35G of Kodamballi Village, 
Virupakshapura Hobli, Channapatna Taluk , 
Ramanagaram District. 


PD - 65 
SC - 10 


Chief Executive Officer, 
Karnataka State Board of Auqaf. 


( ೨೦೧೯ ) 


೨೦೨೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್ ೨೬ , ೨೦೧೭ 

ಭಾಗ ೫ 
ಮಂಡ್ಯ ಜಿಲ್ಲಾ ಪಂಚಾಯತ್ ಕಾರ್ಯಾಲಯ 

ಅಧಿಸೂಚನೆ 

ನಂ :ಉಕಾl / ಸಿ3/ ಸಿಆರ್ 42 /11 - 12 , ದಿನಾಂಕ: 03 - 10 - 2017. 
ವಿಷಯ : ಮಂಡ್ಯ ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯಲ್ಲಿ ಖಾಲಿ ಇರುವ ಗೇಡ್ - 1 ಗಾಮ ಪಂಚಾಯತಿ ಕಾರ್ಯದರ್ಶಿ ಬ್ಯಾಕ್ ಲಾಗ್ 

ಹುದ್ದೆಗಳನ್ನು ಭರ್ತಿ ಮಾಡುವ ಬಗ್ಗೆ. 
ಉಲ್ಲೇಖ : ಕರ್ನಾಟಕ ರಾಜ್ಯ ನಾಗರೀಕ ಸೇವೆಗಳ ( ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳಿಗೆ ಸೇರಿದ ವ್ಯಕ್ತಿಗಳಿಗೆ ಮೀಸಲಾದ ಭರ್ತಿ 

ಮಾಡದ ಖಾಲಿ ಹುದ್ದೆಗಳು ( ವಿಶೇಷ ನೇಮಕಾತಿ) ನಿಯಮಗಳು 2001ರ ರೀತ್ಯ 


ಮಂಡ್ಯ ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯಲ್ಲಿ ಭರ್ತಿಯಾಗದೆ ಖಾಲಿ ಇರುವ ಗೇಡ್-1 ಗಾಮ ಪಂಚಾಯತಿ ಕಾರ್ಯದರ್ಶಿ ಹುದ್ದೆಗೆ ಭರ್ತಿ 
ಮಾಡಲು ಕರ್ನಾಟಕ ರಾಜ್ಯ ನಾಗರೀಕ ಸೇವೆಗಳ ( ಪರಿಶಿಷ್ಠ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳಿಗೆ ಸೇರಿದ ವ್ಯಕ್ತಿಗಳಿಗೆ ಮೀಸಲಾದ ಭರ್ತಿ ಮಾಡದ ಖಾಲಿ 
ಹುದ್ದೆಗಳು ) ( ವಿಶೇಷನೇಮಕಾತಿ ) ನಿಯಮಗಳು 2001ರ ರೀತ್ಯ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. 
ಗೇಡ್-1 ಗ್ರಾಮ ಪಂಚಾಯತಿ ಕಾರ್ಯದರ್ಶಿ ಹುದ್ದೆಗೆ ಸಂಬಂಧಿಸಿದಂತೆ ನಮೂನೆ-1 ರಲ್ಲಿ ಅರ್ಜಿಯನ್ನು ಸಲ್ಲಿಸತಕ್ಕದ್ದು. 

ಅರ್ಜಿ ನಮೂನೆಗಳನ್ನು ವಿತರಿಸಲು ಮತ್ತು ಭರ್ತಿ ಮಾಡಿದ ಅರ್ಜಿಗಳನ್ನು ಸಲ್ಲಿಸಲು ದಿನಾಂಕ:01 - 11 - 2017 ರಿಂದ 15 - 11 - 2017 

ರವರೆಗೆ ಮಾತ. 
1. ಬ್ಯಾಕ್‌ಲಾಗ್ ಹುದ್ದೆಗಳ ವಿವರ: 
ಗೇಡ್ -1 ಗ್ರಾಮ ಪಂಚಾಯತಿ ಕಾರ್ಯದರ್ಶಿ - 2 ಹುದ್ದೆಗಳು 
( ವೇತನ ಶ್ರೇಣಿ 14550 -350 - 15600 - 400 -17200 - 450 -19000 -500 - 21000 -600 - 24600 - 700 - 26700) 


ವರ್ಗ 


ಸಮತಲ ಮೀಸಲಾತಿ 


ಪರಿಶಿಷ್ಟ ಜಾತಿ 

ಇತರೆ - 2 

- ಒಟ್ಟು 
2 . ನೇಮಕಾತಿ ವಿಧಾನ: 

ಕರ್ನಾಟಕ ರಾಜ್ಯ ನಾಗರೀಕ ಸೇವೆಗಳ ( ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳಿಗೆ ಸೇರಿದ ವ್ಯಕ್ತಿಗಳಿಗೆ ಮೀಸಲಾದ ಭರ್ತಿ ಮಾಡದ 
ಖಾಲಿ ಹುದ್ದೆಗಳು) ( ವಿಶೇಷ ನೇಮಕಾತಿ) ನಿಯಮಗಳು 2001ರ ರೀತ್ಯ ಆಯಾಯ ಹುದ್ದೆಗಳಿಗೆ ನಿಗಧಿಪಡಿಸಿದ ವಿದ್ಯಾರ್ಹತೆಯಲ್ಲಿ ಅಭ್ಯರ್ಥಿಗಳು ಗಳಿಸಿದ 
ಒಟ್ಟು ಅಂಕಗಳ ಶೇಕಡಾವಾರನ್ನು ಆಧರಿಸಿ 18 ವರ್ಷದಿಂದ 28 ವರ್ಷದ ವಯೋಮಿತಿಯುಳ್ಳ ಅಭ್ಯರ್ಥಿಗಳ ಒಂದು ಅರ್ಹತಾ ಪಟ್ಟಿಯನ್ನು ಹಾಗೂ 29 
ವರ್ಷದಿಂದ 40 ವರ್ಷ ವಯೋಮಿತಿಯುಳ್ಳ ಅಭ್ಯರ್ಥಿಗಳ ಮತ್ತೊಂದು ಅರ್ಹತಾ ಪಟ್ಟಿಯನ್ನು ತಯಾರಿಸಿ ಇದರ ಆಧಾರದಂತೆ ಆಯ್ಕೆ ಮಾಡಲಾಗುವುದು 
ಆಯ್ಕೆ ಮಾಡುವಾಗ 21 ವರ್ಷದಿಂದ 40 ವರ್ಷಗಳ ವಯೋಮಿತಿಯುಳ್ಳ ಅಭ್ಯರ್ಥಿಗಳ ಅರ್ಹತಾ ಪಟ್ಟಿಯಲ್ಲಿರುವವರಿಗೆ ಮೊದಲ ಆದ್ಯತೆ 
ನೀಡಲಾಗುವುದು . ಅಭ್ಯರ್ಥಿಗಳು ಸ್ಪರ್ಧಾತ್ಮಕ ಪರೀಕ್ಷೆಯನ್ನಾಗಲಿ ಅಥವಾ ಸಂದರ್ಶನವನ್ನಾಗಲಿ ಎದುರಿಸಬೇಕಾಗಿಲ್ಲ. 
3. ಶೈಕ್ಷಣಿಕ ವಿದ್ಯಾರ್ಹತೆ: 

ಅರ್ಜಿಗಳನ್ನು ಸಲ್ಲಿಸಲು ನಿಗಧಿಪಡಿಸಿರುವ ಕೊನೆಯ ದಿನಾಂಕದಂದು ಈ ಕೆಳಕಂಡಂತೆ ಆಯಾಯ ಹುದ್ದೆಗಳ ಮುಂದೆ ನಮೂದಿಸಿರುವ 
ಕನಿಷ್ಠ ವಿದ್ಯಾರ್ಹತೆಯನ್ನು ಅಭ್ಯರ್ಥಿಗಳು ಹೊಂದಿರಲೇಬೇಕು. ನಿಗಧಿಪಡಿಸಿರುವ ವಿದ್ಯಾರ್ಹತೆಯನ್ನು ಹೊಂದದೆ ಹೆಚ್ಚಿನ ವಿದ್ಯಾರ್ಹತೆ ಹೊಂದಿದ್ದರೂ 
ಪರಿಗಣಿಸಲಾಗುವುದಿಲ್ಲ. 

ಗೇಡ್ -1 ಗ್ರಾಮ ಪಂಚಾಯತಿ ಕಾರ್ಯದರ್ಶಿ : ಸರ್ಕಾರದ ಅಂಗೀಕೃತ ವಿಶ್ವವಿದ್ಯಾನಿಲಯದ ಪದವಿ ಅಥವಾ ತತ್ಸಮಾನ ವಿದ್ಯಾರ್ಹತೆ. 
4. ವಯೋಮಿತಿ: 

ಅರ್ಜಿಗಳನ್ನು ಸಲ್ಲಿಸಲು ನಿಗಧಿಪಡಿಸಿರುವ ಕೊನೆಯ ದಿನಾಂಕದಂದು ಅಭ್ಯರ್ಥಿಗಳು ಕನಿಷ್ಠ 18 ವರ್ಷ ಆಗಿದ್ದು ಗರಿಷ್ಠ 40 ವರ್ಷ 
ವಯೋಮಿತಿಯನ್ನು ಮೀರಿರಬಾರದು. 
5 . ಜಾತಿ ಮತ್ತು ಸಮತಲ ಮೀಸಲಾತಿ ಪ್ರಮಾಣ ಪತ್ರಗಳು : 

ಮೀಸಲಾತಿ ಕೋರ ಬಯಸುವ ಅಭ್ಯರ್ಥಿಗಳು ನಮೂನೆ - ಡಿ ಯಲ್ಲಿ ಮೀಸಲಾತಿ ಪ್ರಮಾಣ ಪತ್ರಗಳನ್ನು ಅರ್ಜಿ ಸಲ್ಲಿಸಲು ನಿಗಧಿಪಡಿಸಿರುವ 
ಕೊನೆಯ ದಿನಾಂಕದೊಳಗೆ ಪಡೆದಿಟ್ಟುಕೊಂಡಿರತಕ್ಕದ್ದು.ಹಾಗೂ ಅದೇ ಪ್ರಮಾಣ ಪತ್ರವನ್ನು ಮೂಲ ದಾಖಲಾತಿ ಪರಿಶೀಲನಾ ಸಂದರ್ಭದಲ್ಲಿ ತಪ್ಪದೇ 
ಹಾಜರುಪಡಿಸತಕ್ಕದ್ದು. ತಪ್ಪಿದ್ದಲ್ಲಿ ಅಂತಹ ಅಭ್ಯರ್ಥಿಗಳ ಮೀಸಲಾತಿಯನ್ನು ರದ್ದುಪಡಿಸಿ ಅವರ ಅಭ್ಯರ್ಥಿತನವನ್ನು ಸಾಮಾನ್ಯ ಅರ್ಹತೆ ಅಡಿಯಲ್ಲಿ 
ಅರ್ಹರಾದಲ್ಲಿ ಮಾತ್ರ ಪರಿಗಣಿಸಲಾಗುವುದು. 
6. ಗಾಮೀಣ ಅಭ್ಯರ್ಥಿ: 

ಗ್ರಾಮೀಣ ಆಭ್ಯರ್ಥಿ ಮೀಸಲಾತಿ ಪಡೆಯಲಿಚ್ಚಿಸುವ ಅಭ್ಯರ್ಥಿಯು ದಿನಾಂಕ:13 -02 -2001ರ ಸರ್ಕಾರದ ಆದೇಶ ಸಂ :ಸಿಆಸುಇ/8 /ಸೆನೆಸಿ/2001ರಲ್ಲಿ 
ನಿಗಧಿಪಡಿಸಿದ ನಮೂನೆ-2ರಲ್ಲಿ ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕದೊಳಗೆ ಶಾಲೆಯ ಮುಖ್ಯೋಪಾಧ್ಯಾಯರ ಸಹಿ ಮತ್ತು ಕ್ಷೇತ್ರ ಶಿಕ್ಷಣಾಧಿಕಾರಿಯವರ 


ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್ ೨೬ , ೨೦೧೭ 

೨೦೨೧ 
ಮೇಲು ಸಹಿ ಪಡೆದ ಪ್ರಮಾಣ ಪತ್ರಗಳನ್ನು ಹೊಂದಿರಬೇಕು. ಸದರಿ ಪ್ರಮಾಣ ಪತ್ರವನ್ನು ದಾಖಲಾತಿಗಳ ಪರಿಶೀಲನಾ ಸಂದರ್ಭದಲ್ಲಿ 
ಹಾಜರುಪಡಿಸತಕ್ಕದ್ದು. 
7. ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆ: 

ಅಭ್ಯರ್ಥಿಗಳು ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿರಬೇಕು. ಅಂದರೆ ಎಸ್.ಎಸ್.ಎಲ್.ಸಿ ಅಥವಾ ಇದಕ್ಕೆ ತತ್ಸಮಾನವೆಂದು ರಾಜ್ಯ 
ಸರ್ಕಾರದಿಂದ ಘೋಷಿಸಲ್ಪಟ್ಟ ಇತರೆ ಯಾವುದೇ ಪರೀಕ್ಷೆಯಲ್ಲಿ ಅಥವಾ ಎಸ್. ಎಸ್.ಎಲ್.ಸಿ ಪರೀಕ್ಷೆಗಿಂತ ಮೇಲ್ಮಟ್ಟದ ಯಾವುದೇ ಪರೀಕ್ಷೆಯಲ್ಲಿ 
ಕನ್ನಡವನ್ನು ಮುಖ್ಯ ಭಾಷೆಯಾಗಿ ಅಥವಾ ಐಚ್ಛಿಕ ವಿಷಯವಾಗಿ (ಆದರೆ ಸಂಯುಕ್ತ ಪತ್ರಿಕೆಯ ವಿಷಯಗಳಲ್ಲಿ ಒಂದಾಗಿರಬಾರದು) ಅಥವಾ ಮೇಲಿನ 
ಪರೀಕ್ಷೆಗಳಲ್ಲಿ ಕನ್ನಡ ಮಾಧ್ಯಮದಲ್ಲಿ ವ್ಯಾಸಂಗ ಮಾಡಿ ತೇರ್ಗಡೆಯಾಗಿರುವ ಅಭ್ಯರ್ಥಿಗಳು ಮಾತ್ರ ಅರ್ಜಿ ಸಲ್ಲಿಸಲು ಅರ್ಹರಾಗಿರುತ್ತಾರೆ . 
8. ನೇಮಕಾತಿ ಪ್ರಾಧಿಕಾರದೊಡನೆ ಪತ್ರ ವ್ಯವಹಾರ ಹಾಗೂ ಸಂಪರ್ಕ: 

ನೇಮಕಾತಿ ಪ್ರಾಧಿಕಾರವು ಅಭ್ಯರ್ಥಿಗಳೊಂದಿಗೆ ಯಾವುದೇ ಪತ್ರ ವ್ಯವಹಾರ ನಡೆಸುವುದಿಲ್ಲ . ಮೂಲ ದಾಖಲಾತಿಗಳ ಪರಿಶೀಲನೆಗೆ ಅರ್ಹರಾದ 
ಅಭ್ಯರ್ಥಿಯಾಗಿದ್ದರೆ ತಿಳುವಳಿಕೆ ಪತ್ರವನ್ನು ನೀಡಲಾಗುವುದು. ವಿಳಾಸ ಬದಲಾವಣೆ ಇದ್ದಲ್ಲಿ ಅಭ್ಯರ್ಥಿಗಳು ಲಿಖಿತ ಮೂಲಕ ನೇಮಕಾತಿ ಪ್ರಾಧಿಕಾರದ 
ಗಮನಕ್ಕೆ ತರತಕ್ಕದ್ದು. ವಿಳಾಸ ಬದಲಾವಣೆಯನ್ನು ಪರಿಗಣಿಸಲು ಪ್ರಾಧಿಕಾರವು ಪ್ರಯತ್ನಿಸುವುದು. ಆದಾಗ್ಯೂ ಈ ವಿಚಾರದಲ್ಲಿ ನೇಮಕಾತಿ ಪ್ರಾಧಿಕಾರವು 
ಯಾವುದೇ ಜವಾಬ್ದಾರಿಯನ್ನು ವಹಿಸಿಕೊಳ್ಳುವುದಿಲ್ಲ. ಈ ಬಗ್ಗೆ ಅಭ್ಯರ್ಥಿಗಳು ಎಚ್ಚರ ವಹಿಸತಕ್ಕದ್ದು. ಅಭ್ಯರ್ಥಿಗಳು ಕೋರಿಕೆ ಸಲ್ಲಿಸುವ ಸಂದರ್ಭದಲ್ಲಿ ಅರ್ಜಿ 
ಸಂಖ್ಯೆ, ಹೆಸರು, ಅರ್ಜಿ ಸಲ್ಲಿಸಿರುವ ಹುದ್ದೆ ಹಾಗೂ ವಿಳಾಸವನ್ನು ಸ್ಪಷ್ಟವಾಗಿ ನಮೂದಿಸತಕ್ಕದ್ದು. 

ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬೇಕಾದ ದೂರವಾಣಿ ಸಂಖ್ಯೆಗಳು: 
ಮಂಡ್ಯ ಜಿಲ್ಲಾ ಪಂಚಾಯತ್ ಕಛೇರಿಯ ದೂರವಾಣಿ ಸಂಖ್ಯೆ :08232 - 224657 
ಉಪ ಕಾರ್ಯದರ್ಶಿ - ಆಡಳಿತ, ಜಿಲ್ಲಾ ಪಂಚಾಯತ್ ಮಂಡ್ಯ ರವರ ದೂರವಾಣಿ ಸಂಖ್ಯೆ : 08232 - 224482 
9. ದುರ್ನಡತೆ: 

ಒಬ್ಬ ಅಭ್ಯರ್ಥಿಯು ನಕಲಿ ವ್ಯಕ್ತಿಯಾಗಿರುವನೆಂದು ಅಥವಾ ಕೋಟಾ ದಾಸ್ತಾವೇಜು ಅಥವಾ ತಿದ್ದಲಾದ ದಾಸ್ತಾವೇಜುಗಳನ್ನು ಸಲ್ಲಿಸಿರುವನೆಂದು 
ಅಥವಾ ತಪ್ಪು ಮಾಹಿತಿ ಅಥವಾ ಸುಳ್ಳು ಹೇಳಿಕೆ ನೀಡಿರುವನೆಂದು ಅಥವಾ ವಾಸ್ತವಿಕ ಮಾಹಿತಿಯನ್ನು ಮರೆಮಾಚಿರುವನೆಂದು ಕಂಡುಬಂದಲ್ಲಿ 
ಅವನು/ ಅವಳು ಸ್ವತ : ಕ್ರಿಮಿನಲ್ ವ್ಯವಹರಣೆ ಗಳಿಗೆ ಮತ್ತು ಶಿಸ್ತು ಕ್ರಮಕ್ಕೆ ಒಳಪಡುವುದಲ್ಲದೆ ಈ ಆಯ್ಕೆಯಿಂದ ಅಭ್ಯರ್ಥಿತ್ವವನ್ನು ರದ್ದುಪಡಿಸಲಾಗುವುದು. 
10 . ಪ್ರಮುಖವಾದ ಷರತ್ತು ಮತ್ತು ಸೂಚನೆಗಳು : 

ಭಾರತೀಯ ನಾಗರೀಕನಾಗಿರಬೇಕು. 
2. ಒಬ್ಬ ಜೀವಂತ ಪತ್ನಿಗಿಂತ ಹೆಚ್ಚು ಮಂದಿ ಪತ್ನಿಯರನ್ನು ಹೊಂದಿರುವ ಪುರುಷ ಅಭ್ಯರ್ಥಿ ಮತ್ತು ಈಗಾಗಲೇ ಇನ್ನೊಬ್ಬ ಜೀವಂತ ಹೆಂಡತಿ 

ಇರುವ ವ್ಯಕ್ತಿಯನ್ನು ಮದುವೆಯಾಗಿರುವ ಮಹಿಳಾ ಅಭ್ಯರ್ಥಿಯು ಸರ್ಕಾರದಿಂದ ಪೂರ್ವಾನುಮತಿ ಪಡೆಯದೇ ನೇಮಕಾತಿ 

ಅರ್ಹರಾಗಿರುವುದಿಲ್ಲ. 
3. ಅಭ್ಯರ್ಥಿಯು ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಆರೋಗ್ಯವಂತರಾಗಿರಬೇಕು ಮತ್ತು ಅವರ ನೇಮಕಾತಿಯ ಕರ್ತವ್ಯಗಳ ದಕ್ಷ ನಿರ್ವಹಣೆಗೆ 

ಅಡ್ಡಿ ಆತಂಕವನ್ನುಂಟುಮಾಡುವ ಯಾವುದೇ ದೈಹಿಕ ನ್ಯೂನ್ಯತೆಯಿಂದ ಮುಕ್ತ ರಾಗಿರಬೇಕು. ಇಲ್ಲದಿದ್ದಲ್ಲಿ ವೈದ್ಯಕೀಯ ಮಂಡಳಿಯ ವರದಿಯ 

ಆಧಾರದ ಮೇಲೆ ನೇಮಕಾತಿಯನ್ನು ತಿರಸ್ಕರಿಸುವ ಪೂರ್ಣ ಅಧಿಕಾರವನ್ನು ನೇಮಕಾತಿ ಪ್ರಾಧಿಕಾರವು ಹೊಂದಿರುತ್ತದೆ. 
4. ಅಭ್ಯರ್ಥಿಗಳು ದುರ್ನಡತೆ ಮತ್ತು ಅಪರಾಧಕ್ಕಾಗಿ ಶಿಕ್ಷೆಗೆ ಒಳಗಾಗಿರತಕ್ಕದ್ದಲ್ಲ. 

ಅಭ್ಯರ್ಥಿಗಳು ಸರ್ಕಾರಿ ಸೇವೆಯಿಂದ ಪುನರ್ ನೇಮಕಾತಿಗೆ ಅರ್ಹರಾಗದ ರೀತಿಯಲ್ಲಿ ವಜಾ ಗೊಂಡಿರತಕ್ಕದ್ದಲ್ಲ. 

ಭರ್ತಿ ಮಾಡಿದ ಅರ್ಜಿ ನಮೂನೆಯ ಪತಿಯನ್ನು ಅಭ್ಯರ್ಥಿಗಳು ನೇಮಕಾತಿ ಪ್ರಕ್ರಿಯೆ ಮುಕ್ತಾಯವಾಗುವವರೆಗೂ ಇಟ್ಟುಕೊಳ್ಳತಕ್ಕದ್ದು. 
7. ಅಭ್ಯರ್ಥಿಯು ಇತ್ತೀಚಿನ ಪಾಸ್‌ಪೋರ್ಟ್ ಅಳತೆಯ ಕಲರ್ ಪೊಟೋವನ್ನು ಅರ್ಜಿ ನಮೂನೆಯ ಕಾಲಂ 10 ರಲ್ಲಿ ಅಂಟಿಸಿ ಅದರ ಮೇಲೆ 

ಕಪ್ಪು ಶಾಹಿಯ ಸ್ಕೆಚ್/ ಮಾರ್ಕ‌್ರ ಪೆನ್ನಿನಲ್ಲಿ ಸಹಿ ಮಾಡತಕ್ಕದ್ದು . 
8. ಈಗಾಗಲೇ ಸೇವೆಯಲ್ಲಿರುವ ಅಭ್ಯರ್ಥಿಗಳು ಅವರ ನೇಮಕಾತಿ ಪ್ರಾಧಿಕಾರಗಳಿಂದ ಅರ್ಜಿ ಸಲ್ಲಿಸಲು ನಿಗಧಿಪಡಿಸಿರುವ ಕೊನೆಯ 

ದಿನಾಂಕದೊಳಗೆ ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ಅನುಮತಿ/ ನಿರಾಪೇಕ್ಷಣಾ ಪತ್ರವನ್ನು ಪಡೆದಿಟ್ಟುಕೊಳ್ಳತಕ್ಕದ್ದು ಹಾಗೂ ವಿವರಗಳನ್ನು 
ಅರ್ಜಿಯಲ್ಲಿ ನಮೂದಿಸತಕ್ಕದ್ದು, ಇದೇ ಪ್ರಮಾಣ ಪತ್ರದ ಮೂಲ ಪ್ರತಿಯನ್ನು ದಾಖಲಾತಿ ಪರಿಶೀಲನೆ ಸಂದರ್ಭದಲ್ಲಿ ಹಾಜರುಪಡಿಸತಕ್ಕದ್ದು. 

ತಪ್ಪಿದ್ದಲ್ಲಿ ಅನರ್ಹಗೊಳಿಸಲಾಗುವುದು. 
9. ಬ್ಯಾಕ್ ಲಾಗ್ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು ಯಾವುದೇ ಶುಲ್ಕವನ್ನು ಪಾವತಿಸುವಂತಿಲ್ಲ. 
10 . ಅರ್ಜಿ ಸ್ವೀಕರಿಸಲು ನಿಗಧಿ ಪಡಿಸಿರುವ ದಿನಾಂಕವು ಸಾರ್ವಜನಿಕ ರಜಾ ದಿನವಾಗಿ ಘೋಷಿಸಲ್ಪಟ್ಟರೆ , ಆ ದಿನಾಂಕದ ನಂತರದ ಕೆಲಸದ 

ದಿನವನ್ನು ಅರ್ಜಿ ಸಲ್ಲಿಸಲು ಕೊನೆಯ ದಿನವಾಗಿ ಪರಿಗಣಿಸಲಾಗುವುದು. 
11. ಒಬ್ಬ ಅಭ್ಯರ್ಥಿಯು ಒಂದು ಅರ್ಜಿಯನ್ನು ಮಾತ್ರ ಸಲ್ಲಿಸುವುದು. ಒಂದಕ್ಕಿಂತ ಹೆಚ್ಚು ಅರ್ಜಿಗಳನ್ನು ಸಲ್ಲಿಸಿದ್ದಲ್ಲಿ ಸದರಿ ಅಭ್ಯರ್ಥಿಯು ಸಲ್ಲಿಸುವ 

ಎಲ್ಲಾ ಅರ್ಜಿಗಳನ್ನು ತಿರಸ್ಕರಿಸಲಾಗುವುದು. 


೨೦೨೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್ ೨೬ , ೨೦೧೭ 

ಭಾಗ ೫ 
12 . ಅರ್ಜಿಯ ಜೊತೆ ಯಾವುದೇ ದಾಖಲಾತಿಗಳನ್ನು ಲಗತ್ತಿಸತಕ್ಕದಲ್ಲ. 
13. ಭರ್ತಿ ಮಾಡಿದ ಅರ್ಜಿಯನ್ನು ದಿನಾಂಕ 15 - 11- 2017ರ ಸಂಜೆ 5.00 ಗಂಟೆಯೊಳಗೆ ಮಂಡ್ಯ ಜಿಲ್ಲಾ ಪಂಚಾಯತ್ ಕಛೇರಿಯ ರವಾನೆ ಮತ್ತು 

ಸ್ವೀಕೃತಿ ಶಾಖೆಯಲ್ಲಿ ಖುದ್ದಾಗಿ ಸಲ್ಲಿಸಿ ಸ್ವೀಕೃತಿಯನ್ನು ಪಡೆಯತಕ್ಕದ್ದು. 
14. ಸದರಿ ಬ್ಯಾಕ್ ಲಾಗ್ ಹುದ್ದೆಗಳ ನೇಮಕ ಹಾಗೂ ಇತ್ಯಾದಿ ಪಕಿಯೆಗಳ ಪೂರ್ಣ ಅಧಿಕಾರ ಆಯ್ಕೆ ಪ್ರಾಧಿಕಾರವಾದ ಮುಖ್ಯ 
- ಕಾರ್ಯನಿರ್ವಾಹಕ ಅಧಿಕಾರಿ, ಜಿಲ್ಲಾ ಪಂಚಾಯತ್, ಮಂಡ್ಯರವರದ್ದಾಗಿರುತ್ತದೆ. 

ನೇಮಕಾತಿ ಪ್ರಾಧಿಕಾರ 
ಹಾಗೂ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ 

ಜಿಲ್ಲಾ ಪಂಚಾಯತ್, ಮಂಡ್ಯ . 


PD - 66 
SC - 50 


IN THE COURT OF THE XIII ADDL CITY CIVIL AND SESSIONS JUDGE AT BENGALURU 

AT MAYOHALL UNIT , CCH .NO .22 

P & Sc No. 25044OF 2017, 


PETITIONER 


: 


SRI.V.KUPPUSWAMY 
Aged about62 years , 
Slo Late Sri.Veerappan 
R /at No.8 , 2nd Cross , 
Flower Garden , Babusab Palya, 
Kalyana Nagar (Post), Bangalore -560 043. 


VIS 


RESPONDENT 


: 


Nil 


PUBLIC NOTICE 
Notice is hereby given that a petition has been made to this Court under section 372 of the Indian Succession Act for grant of 
Succession Certificate in respect of the property bearing Sy .No.1099 , measuring 0- 40.50 Her ( 0 Hec 40.50 Her), vide Patta Book 
No. 1690 , situated at Kadaladi Village, Polur Taluk , Thiruvannamalai District, Kalasapakkam Taluk, Tamil Nadu . Be it known that no 
caveat has been entered and the said petition is posted for hearing on 17 :11:2017 at 11" O ” clock . Any person/s claiming to have any 
interestmay come and participate in the proceedings before the grant of Succession Certificate . 


Given under myhand and seal of the Court on this 3rd day of OCTOBER 2017 . 


PD - 67 
SC - 10 


By Order of the Court, 

AssistantRegistrar 
City Civil Court, Mayohall Unit , 

Bengaluru 


IN THE COURT OF THE ADDITIONAL CITY CIVIL JUDGE , MAYOHALL , 

AT BENGALURU (CCH -58 ) 

P & SC. No. 25031/ 2017, 


BETWEEN 


1 . Smt. BHUDEVI, 


W /o . Late CHANDRA REDDY.K 


Aged about 37 years 


Residing at # 68/ 98/146, 
Yellakunte , Doddathogur , 
Electronic City Post, 
Bengaluru 560100 


ಭಾಗ ೫ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್ ೨೬ , ೨೦೧೭ 


೨೦೨೩ 


2 . Ms. TEJASWINI 
D /o Late CHANDRA REDDY.K 
Aged about 22 years, 
Residing at # 68/ 98/146, 
Yellakunte , Doddathogur, 
Electronic City Post, 
Bengaluru 560100 
3. Master.VANSI KRISHNA 
Aged about 18 years , 
S /o Late CHANDRA REDDY .K , 
Residing at # 68/98/146 , 
Yellakunte, Doddathogur, 
Electronic City Post, 
Bengaluru 560100 . 


PETITIONER 


- Vls 


AND 


Nil 

RESPONDENT 

PUBLIC NOTICE 
Whereas , the above named petitioners have filed the above petition under Memorandum of Petition for probate under Sections 
372 , for grant of Succession Certificate to claim the gratuity amount of Rs . 1,20 ,000 /- (Rupees One lakh Twenty thousand only ) of late 
Sri. Chandra Reddy .K who died on 18 . 11.2016 . 

It is hereby notify that , any person /persons having any claim over the same, theymay appear before Additional City Civil Judge , 
CCH -58 , Mayohall, Bengaluru , and submit their objections on or before 27th day of November 2017 (27 /11/2017 ), at 11.00 AM without 
fail, failing which the petition will be heard and determined ex -parte . 

Given under my hand and seal of this Court on this 6th day of October 2017 . 


PD - 68 

By Order of the Court , 
SC - 10 

Assistant Registrar 
City Civil Court, Mayohall Unit, 

Bengaluru 
ನಮೂನೆ 1 

(ನಿಯಮ - 9 ) 
ಕೃಷಿ ಮಾರಾಟ ನಿರ್ದೇಶಕರ ಕಛೇರಿ, ಬೆಂಗಳೂರು. 

ಅಧಿಸೂಚನೆ 

ದಿನಾಂಕ: 21 - 09 - 2017 . 
ಶ್ರೀ ಅಪ್ಪಾಸಾಬ ಪುಂಡಲೀಕ ಮಾದರ ಇವರು ಮಾರಾಟ ಸಹಾಯಕ ಕೃಷಿ ಮಾರಾಟ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಅಥಣಿ ಇಲ್ಲಿ 
ಕಾರ್ಯನಿರ್ವಹಿಸುತ್ತಿದ್ದು, ಇವರ ಹೆಸರನ್ನು ಅಪ್ಪಾಸಾಬ ಪುಂಡಲೀಕ ಹೊಸಮನಿ ಎಂಬುದಾಗಿ ಬದಲಾವಣೆಗೆ ಅನುಮತಿ ನೀಡಲಾಗಿದೆ. 


PD - CIN -122 
SC - 10 


ಕೃಷಿ ಮಾರಾಟ ನಿರ್ದೇಶಕರ ಕಛೇರಿ 
ಕೃಷಿ ಮಾರಾಟ ಇಲಾಖೆ, ಬೆಂಗಳೂರು. 


FORM -IV 
(See Rule 12 ) 

NOTICE 

Dated : 01 -07 -2017 
It is hereby notified that the undersigned has changed his name from KISAN ROOPALAPPA LAMANI to 
KISHAN ROOPALAPPA CHAVAN . 
PD - CIN -123 

KISAN ROOPALAPPA LAMANI 
Sc - 10 


R .NI. No. KARBIL/2001 / 47147 POSTAL REGN . No . RNPIKA/BGS / 2202/ 2017 -19 
Licensed to post without prepayment WPP No. 297 


೨೦೨೪ 


ಭಾಗ ೫ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್ ೨೬ , ೨೦೧೭ 

FORM -IV 
( See Rule 12) 

NOTICE 
Dated : 01 - 07 -2017 


that the undersigned 


has 


changed his name from 


MAHANTESH 


LAMANI to 


It is hereby notified 
MAHANTESH CHAVAN . 
PD - CIN -124 
SC - 10 


MAHANTESH LAMANI 


ಕರ್ನಾಟಕ ಲೋಕಸೇವಾ ಆಯೋಗ 
ಲೋಕಸೇವಾ ಆಯೋಗದ ಕಛೇರಿ, “ಉದ್ಯೋಗಸೌಧ”, ಬೆಂಗಳೂರು. 

ತಿದ್ದುಪಡಿ ಅಧಿಸೂಚನೆ 
ಸಂಖ್ಯೆ : ಇಪ(2)/ 38/ 2017- 18 / ಪಿಎಸ್‌ಸಿ ದಿನಾಂಕ: 29 -06- 2017 , 
ದಿನಾಂಕ: 02 - 03 - 2017ರ ಸಂಪುಟ 152 , ಸಂಚಿಕೆ 9ರ ಕರ್ನಾಟಕ ರಾಜ್ಯ ಪತ್ರದ ಭಾಗ -5ರ ಪುಟ ಸಂಖ್ಯೆ:844ರಲ್ಲಿ ಪ್ರಕಟವಾಗಿದ್ದ 
2016ನೇ ಸಾಲಿನ ದ್ವಿತೀಯ ಅಧಿವೇಶನದ ಇಲಾಖಾ ಪರೀಕ್ಷೆಯ ಮೈಸೂರು ಪರೀಕ್ಷಾ ಕೇಂದ್ರದ ಫಲಿತಾಂಶ ಪಟ್ಟಿಯ ಅಧಿಸೂಚನೆಯಲ್ಲಿನ ಕನ್ನಡ ಭಾಷೆ 
ವಿಷಯದಲ್ಲಿ ಪ್ರಥಮ ಶ್ರೇಣಿಯಡಿ ಪ್ರಕಟವಾಗಿರುವ ನೋಂ . ಸಂ :346101ಅನ್ನು 376101 ಎಂಬುದಾಗಿ ಸರಿಪಡಿಸಿ ತಿದ್ದುಪಡಿ ಮಾಡಿದೆ. 
PR, 175 

ಕೃಷ್ಣ ಬಾಜಪೇಯಿ 
Sc . 25 

ಪರೀಕ್ಷಾ ನಿಯಂತ್ರಕರು, 
ಕರ್ನಾಟಕ ಲೋಕಸೇವಾ ಆಯೋಗ. 


ಮುದ್ರಕರು ಹಾಗೂ ಪ್ರಕಾಶಕರು: - ಸಂಕಲನಾಧಿಕಾರಿಗಳು , ಕರ್ನಾಟಕ ರಾಜ್ಯಪತ್ರ, ಸರ್ಕಾರಿ ಕೇಂದ್ರ ಮುದ್ರಣಾಲಯ , ಬೆಂಗಳೂರು- 59. 


